ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಕುರಿತು 


ಶ್ರೀ ಪ್ರಾಣೇಶ್‌ ಎಂ.ಕೆ.(ಸ್ನಳೀಯ ಸಂಸ್ಥೆಗಳ ಕ್ಲೇತು) :- 
832 (927) ಮಾನ್ಯ ಅರಣ್ಯ ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲ್ಲೂಕಿನಲ್ಲಿ ಕಾಡಾನೆ ಹಾವಳಿಯಿಂದ ಅನೇಕ ಕಾಫಿ, ಬಾಳೆ, 
ಹಲಕ್ಕಿ, ಭತ್ತ ಬೆಳೆಗಳು ಹಾಗೂ ಮನೆ ಜನರಿಗೆ ಆಗುತ್ತಿರುವ ತೊಂದರೆಯನ್ನು ತಡೆಯಲು ಸರ್ಕಾರ 
ಕೈಗೊಳ್ಳಲಿರುವ ಕ್ರಮಗಳೇನು; (ವಿವರ ನೀಡುವುದು) 


(ಆ) ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲ್ಲೂಕಿನಲ್ಲಿ ಕಾಡಾನೆ ಹಾವಳಿ ತಡೆಯಲು ಸರ್ಕಾರ 
ಇಲ್ಲಿಯವರೆಗೆ ಯಾವ ಯೋಜನೆ ರೂಪಿಸಿದೆ; ಹಾಗಾದಲ್ಲಿ, ಈ ಯೋಜನೆಗೆ ಎಷ್ಟು ಅನುದಾನ 
ಬಿಡುಗಡೆಯಾಗಿದೆ; ಈ ಯೋಜನೆಯ ಹೆಸರೇನು; ಈ ಕಾಮಗಾರಿ ಯಾವಾಗ ಆರಂಭವಾಗುತ್ತದೆ; (ವಿವರ 
ನೀಡುವುದು) 


(ಇ) ಚಿಕ್ರಮಗಳೂರು ಜಿಲ್ಲೆಯಲ್ಲಿ ಈ ಯೋಜನೆ ಯಾವ ಯಾವ ಬಾಗದಲ್ಲಿ ಅನುಷ್ಠಾನವಾಗುತ್ತದೆ; (ವಿವರ 
ನೀಡುವುದು) 


(ಈ) ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿಯಿಂದ ಉಂಟಾದ ಬೆಳೆ ಹಾನಿಗೆ ಇಲ್ಲಿಯವರೆಗೆ ಎಷ್ಟು ಪರಿಹಾರ 
ನೀಡಲಾಗಿದೆ; (ವಿವರ ನೀಡುವುದು) 


(ಉ) ಕಾಡಾನೆ ಹಾವಳಿಯಿಂದ ಉಂಟಾಗುವ ಬೆಳೆಗಳಿಗೆ ಹೆಚ್ಚಿನ ಪರಿಹಾರ ಬೀಡುವ ಯೋಜನೆ ಸರ್ಕಾರದ 
ಮುಂದಿದೆಯೇ? (ವಿವರ ನೀಡುವುದು) 


